ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸಂ: ಉಕ್ಕನಿ(ಕೃಯಾಂ&ಸೂನೀ)/LAQ-345/2024-25 ಕೃಷಿ ಆಯುಕ್ತರ ಕಾರ್ಯಾಲಯ, 
ಶೇಷಾದ್ರಿ ರಸ್ತೆ, ಬೆಂಗಳೂರು-01, 
ದಿನಾಂಕ: 19.07.2024 
ರವರಿಗೆ, 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, 
ಬಹುಮಹಡಿ ಕಟ್ಟಡ, 
ಬೆಂಗಳೂರು. 


ವಿಷಯ: ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀಮತಿ ಜೊಲ್ಲೆ ಶಶಿಕಲಾ ಅಣ್ಣಾಸಾಹೇಬ 
(ನಿಪ್ಪಾಣಿ) ಇವರು ಕೇಳಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 345 ಕ್ಕೆ ಉತ್ತರಿಸುವ 
ಕುರಿತು. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನಸಭೆಯ ಸದಸ್ಯರಾದ 
ಶ್ರೀಮತಿ ಜೊಲ್ಲೆ ಶಶಿಕಲಾ ಅಣ್ಣಾಸಾಹೇಬ (ನಿಪ್ಪಾಣಿ) ಇವರು ಕೇಳಿರುವ ಚುಕ್ಕೆ ಗುರುತಿಲ್ಲದ 

ಪ್ರಶ್ನೆ ಸಂಖ್ಯೆ: 345 ಕೈ ಉತ್ತರಗಳನ್ನು ಸಿದ್ದಪಡಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ ಸಲ್ಲಿಸಿದೆ. 
ತಮ್ಮ ವಿಶ್ವಾಸಿ 


po 


64 
ಕೃಷಿ ಹೆರ್ದೇಶಕರು 


ಕರ್ನಾಟಕ ವಿಧಾನಸಭೆ 


ಪ್ರಶ್ನೆ ಸ೦ಖ್ಯೆ ಎಲ್‌.ಎ.ಕ್ಯೂ. 345 
ಸದಸ್ಯರ ಹೆಸರು ಶ್ರೀಮತಿ. ಜೊಲ್ಲೆ ಶಶಿಕಲಾ ಅಣ್ಣಾಸಾಹೇಬ 
(ವಿಪ್ನಾಣಿ) 


ಉತ್ತರಿಸಬೇಕಾದ ದಿನಾ೦ಕ 


| 24/07/2024 


ಇರುವುದರಿಂದ ರೈತರಿಗೆ ತುಂಬಾ 
ತೊ೦ದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಉತ್ತರಿಸುವ ಸಚಿವರು ಮಾನ್ಯ ಕೃಷಿ ಸಚಿವರು. 
ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) | ಕಬ್ಬು ಕಟಾವು ಯಂತ್ರ ಖರೀದಿಗೆ! ಕಬ್ಬು ಕಟಾವು ಯಂತ್ರ ಖರೀದಿಗೆ 
ಸಬ್ಸಿಡಿ ಅನುದಾನ ಬಿಡುಗಡೆ | ಸಹಾಯಧನವನ್ನು ಒದಗಿಸಲು ಪ್ರತ್ಯೇಕವಾಗಿ 
ಮಾಡಲಾಗಿದೆಯೇ; ಅನುದಾನ ಬಿಡುಗಡೆ ಮಾಡಲಾಗಿರುವುದಿಲ್ಲ. 
ಆದಾಗ್ಯೂ, ಹೈಟೆಕ್‌ ಹಾರ್ವೆಸ್ಮರ್‌ ಹಬ್‌ 
ಯೋಜನೆಯಡಿ ಕಬ್ಬು ಕಟಾವು ಯಂತ್ರ ಖರೀದಿಗೆ 
ಸಹಾಯಧನ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ. 
ಈ ಬ್ಬಿಡಿ ಅನುದಾನ ಬಿಡುಗಡ ಮಾಡಡೇ ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. | 


ನಿಪ್ಪಾಣಿ ತಾಲ್ಲೂಕಿನಲ್ಲಿ ಇಲ್ಲಿಯವರೆಗೆ 
ಎಷ್ಟು ಕಬ್ಬು ಕಟಾವು ಯಂತ್ರಗಳನ್ನು 
ನೀಡಲಾಗಿದೆ; ಹಾಗೂ ಸಬ್ಸಿಡಿ 
ಅನುದಾನ ಬಿಡುಗಡೆ ಮಾಡಲಾಗದೆ; 
(ವಿವರ ನೀಡುವುದು) 


ವಿಪ್ಪಾಣಿ ಮತಕ್ಷೇತ್ರದ ಕೆಲವು 
ಗ್ರಾಮಗಳ ವ್ಯಾಪ್ತಿಯ ಚಿಕ್ಕೋಡಿ 
ತಾಲ್ಲೂಕಿನ ಸದಲಗಾ ರೈತ ಸ೦ಪರ್ಕ 
ಕೇಂದ್ರದ ವ್ಯಾಪ್ತಿಯಲ್ಲಿ ಎಷ್ಟು ಕಬ್ಬು 
ಕಟಾವು ಯಂತ್ರಗಳನ್ನು ನೀಡಲಾಗಿದೆ 
ಹಾಗೂ ಎಷ್ಟು ಸಬ್ಸಿಡಿ ಅನುದಾನ 
ಬಿಡುಗಡೆ ಮಾಡಲಾಗಿದೆ? (ವಿವರ 


ನೀಡುವುದು) 


ನಿಪ್ಪಾಣಿ ತಾಲ್ಲೂಕಿನಲ್ಲಿ ಇಲ್ಲಿಯವರೆಗೆ 7 ಕಬ್ಬು 
ಕಟಾವು ಯಂತ್ರಗಳಿಗೆ ರೂ.248.88 ಲಕ್ಷಗಳ 
ಅನುದಾನ ಬಿಡುಗಡೆ ಮಾಡಲಾಗಿರುತ್ತದೆ. ವಿವರ 
ಈ ಕೆಳಕಂಡಂತಿದೆ: 


ಕಬ್ಬು 


ಸಬ್ಸಿಡಿ 
ಸು. | ವರ್ಷ | ಕಟಾವು | ಅನುದಾನ 
ಸಂ ಯಂತ್ರಗಳ 

ಸಂಖ್ಯೆ (ಲಕ್ಷ ರೂ) 
1 2017-18 4 140.00 
2 2018-19 2 70.00 
3 2023-24 | ಜ್‌ 38.88 
ಒಟ್ಟಿ 7 248.88 


ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯ ಚಿಕ್ಕೋಡಿ 
ತಾಲ್ಲೂಕಿನ ಸದಲಗಾ ರೈತ ಸಂಪರ್ಕ ಕೇಂದ್ರದ 
ವ್ಯಾಪ್ತಿಯಲ್ಲಿ 5 ಕಬ್ಬು ಕಟಾವು ಯಂತ್ರಗಳಿಗೆ 
ರೂ.175.00 ಲಕ್ಷಗಳ ಸಹಾಯಧನವನ್ನು ಬಿಡುಗಡೆ 
ಮಾಡಲಾಗಿದೆ. 


